ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸ೦ಖ್ಯೆ: 1335(1609) 
ಸದಸ್ಯರ ಹೆಸರು ಮತ್ತು ಕೇತ್ರ: ಡಾ। ವೈ. ಎ. ನಾರಾಯಣಸ್ವಾಮಿ(ಶಿಕ್ಷಕರ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: "ಎತ್ತಿನಹೊಳೆ" ಯೋಜನೆ ಬಗ್ಗೆ 


(ಅ) ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ಬೀರಿನ ಯೋಜನೆ ಆದ 
"ಎತ್ತಿನಹೊಳೆ" ಯೋಜನೆ ಪ್ರಾರಂಭ ಆಗಿದ್ದ ಯಾಮಾಗಿವಿಂದ; ಯೋಜನೆಯನ್ನು 
ವಿವರಿಸುವುದು; 


(ಆ) ಈ ಯೋಜನೆಗಾಗಿ ಅಂದಾಜು ನಿಗದಿಪಡಿಸಲಾದ ವೆಚ್ಚ ಎಷ್ಟು; ಇದುವರೆವಿಗೂ ಖರ್ಚು 
ಮಾಡಲಾದ ವೆಚ್ಚ ಎಷ್ಟು; 


(ಇ) ಈ ಯೋಜನೆಗಾಗಿ ಅಗತ್ಯವಿರುವ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳಲಾಗಿದೆಯೇ; 
ಪಡೆದುಕೊಂಡಿದ್ದರೆ ವಿವರ ನೀಡುವುದು; 


(ಈ) ಈ ಯೋಜನೆಯ ಭಾಗವಾದ "ಭೈರಗೊಂಡ್ಲು" ಜಲಾಶಯದ ವಿರ್ಮಾಣಕ್ಕಾಗಿ 
ಅಗತ್ಯವಿರುವ ಜಮೀನು ಖರೀದಿಸಲಾಗಿದೆಯೇ; ಇದೂವರೆವಿಗೂ ಸ್ವಾಧೀನ 
ಪಡಿಸಿಕೊಂಡಿರುವ ಜಮೀನು ಎಷ್ಟು; ಈ ಜಮೀನಿಗಾಗಿ ಸರ್ಕಾರ ವಿಗದಿಪಡಿಸಿರುವ ದರ 
ಐಷ್ಟು; 


(ಉ) ಮೇಲ್ಕಂಡ "ಭೈರಗೊಂಡ್ಲು" ಜಲಾಶಯದ ಕಾಮಗಾರಿಯನ್ನು ಯಾವಾಗಿನಿಂದ 
ಪ್ರಾರಂಭಿಸಲಾಗುವುದು? 


